KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೪, ೨೦೦೬ (ಭಾದ್ರಪದ ೨೩, ಶಕ ವರ್ಷ ೧೯೨೮) 





ಸಂಚಿಕೆ ೩೭ 


ಭಾಗ - ೪ -ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 126 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1999 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲ್ಲೂಕಿನ 
ವಿವಿಧ 03 ಸಹಕಾರ ಸಂಘಟ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಬಂಕಾಪೂರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಬಂಕಾಪೂರ, ಶಿಗ್ಗಾಂವ ತಾಲ್ಲೂಕು 
1 ಶ್ರೀ ನಿಂಗನಗೌಡ ಬಸನಗೌಡ ಹೊಸಮನಿ, ಸಾ:ಕುಂದೂರ 
2. ಶ್ರೀಮತಿ ಸುನಂದವ್ವ ಕೋಂ ತಿಪ್ಪಣ್ಣ ಮ್ಯಾಗಿ, ಸಾ:ಬಂಕಾಪೂರ 
3. ಶ್ರೀ ನೀಲಪ್ಪ ವಾಯ್‌ ಹರಿಜನ, ಸಾ:ಬಿಸ್ಕಳ್ಳಿ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕುಂದೂರ, ಶಿಗ್ಗಾಂವ ತಾಲ್ಲೂಕು 
1. ಶ್ರೀಮತಿ ಕಮಲವ್ವ ಕೋಂ ಮಾರ್ತಂಡಪ್ಪ ಹಾವಣಗಿ, ಸಾ:ಕುಂದೂರ 
2 ಶ್ರೀ ಹಜೇರೇಸಾಬ ಖಾದರಸಾಬ ಜಾಲಿಕಟ್ಟಿ ಸಾ:ಗುಡ್ಡದಚನ್ನಾಪೂರ 
3. ಶ್ರೀಮತಿ ಪುಷ್ಪಾವತಿ ಕೋಂ ಗೋವಿಂದಪ್ಪ ವಾಲ್ಮಿಕಿ, ಸಾ:ಕುಂದೂರ 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಅ೦ದಲಗಿ, ಶಿಗ್ಗಾಂವ ತಾಲ್ಲೂಕು 
ಶ್ರೀ ಮದುಸುದನ ಲಿಂಗರಾವ ದೇಸಾಯಿ, ಸಾ:ಮುದ್ದಿನಕೊಪ್ಪ 
. ಶ್ರೀಮತಿ ಕಮಲವ್ವ ಕೋಂ ಚನ್ನಪ್ಪ ಉಗ್ಗನವರ, ಸಾ:ಅ೦ದಲಗಿ 
3. ಶ್ರೀ ಬೀಮಣ್ಣ ಹನಮಂತಪ್ಪ ನೆಗಳೂರ, ಸಾ:ಶಡಗರವಳ್ಳಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1473 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


(೧೫೯೩ ) 


೧೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೪, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 133 ಸಿಎನ್‌ಎಸ್‌ 2006, ಬೆ೦ಗಳೂರು, ದಿನಾ೦ಕ: 25ನೇ ಮಾರ್ಚ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1999 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಗದಗ ಜಿಲ್ಲೆ ಮತ್ತು ತಾಲ್ಲೂಕಿನ 
ಕಣಗಿಹಾಳ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಕಣಗಿಹಾಳ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಶ್ರೀ ಬಸವಂತಪ್ಪ ಕಾಡಪ್ಪ ತಳವಾರ 
2. ಶ್ರೀಮತಿ ಪುಷ್ಪಾವತಿ ಪ್ರಭಂಣ ಕಲ್ಮನಿ 
3. ಶ್ರೀ ಕಳಕೇಶ ಬಸಪ್ಪ ನೀರಲಗಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1474 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 170 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 20ನೇ ಏಪ್ರಿಲ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಮುಕ್ತುಂಸಾಬ್‌ ಇಮಾಮ್‌ಸಾಬ್‌ ಬಾಳಿಕಾಯಿ, 
ನಂ.156/ಬಿ, ಹಳೆಪೇಟೆ, ವಾರ್ಡ್‌ ನಂ.6, ಫರೂಕ್ಕಾ ಮಸೀದಿ ಹತ್ತಿರ, ಬಾಗಲಕೋಟೆ, ಇವರನ್ನು ಬಾಗಲಕೋಟೆ ತಾಲ್ಲೂಕು ವ್ಯವಸಾಯೋತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ. ಬಾಗಲಕೋಟೆ ಇದರ ಆಡಳಿತ ಮಂಡಳಿಗೆ ಸದಸ್ಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1475 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 195 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 21ನೇ ಏಪ್ರಿಲ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 19599 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ ಕೆ.ಆರ್‌.ಪೇಟೆ 
ತಾಲ್ಲೂಕಿನ ಬೂಕನಕೆರೆ ಹೋಬಳಿ, ಗಂಜಿಗೆರೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಗಂಜಿಗೆರೆ ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1... ಶ್ರೀ ಎ.ಲೋಕೇಶ್‌ ಬಿನ್‌ ಅಂಕಪ್ಪ ಗಂಜಿಗೆರೆ 
2. ಶ್ರೀ ರಮೇಶ್‌ ಬಿನ್‌ ಸೋಮಯ್ಯ, ಗಂಜಿಗೆರೆ 
3. ಶ್ರೀಮತಿ ಮಹದೇವಮ್ಮ ಕೋಂ ಸಣ್ಣೇಗೌಡ, ಗಂಜಿಗೆರೆಕೊಪ್ಪಲು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1476 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 198 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 20ನೇ ಏಪ್ರಿಲ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ ॥)ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ತ್ರೀ ನಂಜುಂಡಸ್ವಾಮಿ, ಕಲ್ಕುಣಿ ಇವರನ್ನು ಮಂಡ್ಯ ಜಿಲ್ಲೆ 
ಮಳವಳ್ಳಿ ತಾಲ್ಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಧಿ ಬ್ಯಾಂಕ್‌ ನಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಮರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1477 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಸೆಪ್ಟೆಂಬರ್‌ ೧೪, ೨೦೦೬ ೧೫೯೫ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 202 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 20ನೇ ಏಪ್ರಿಲ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 19599 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ ಮುಧೋಳ 
ತಾಲ್ಲೂಕಿನ ಯಡಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ ಯಡಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1 ಶ್ರೀಮತಿ ಸುನಿತಾ ಅಡಿವೆಪ್ಪ ಅನದಿನ್ನಿ 
2. ಶ್ರೀ ಸಿದ್ದಪ್ಪ ಹಣಮಪ್ಪ ಪೂಜಾರಿ 
3. ಶ್ರೀ ನಿಂಗಪ್ಪ ಭೀಮಪ್ಪ ದಾಸರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1478 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 222 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 20ನೇ ಏಪ್ರಿಲ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 19599 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ಬೆಳಗಾವಿ ಜಿಲ್ಲೆ ಮತ್ತು ತಾಲ್ಲೂಕಿನ 
ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1. ಶ್ರೀ ಸೋಮನಾಥ ಮಲ್ಲಪ್ಪ ಮೊದಗೆಕರ್‌ ಗ್ರಾಮ, ಮುಚ್ಚಂಡಿ 
2. ಶ್ರೀಮತಿ ನೀಲಿಮ ಕೋಂ ಮನೋಜ್‌ ಪವಾಶೆ, ಉಚಗೋನ್‌ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1479 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 151 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 21ನೇ ಏಪ್ರಿಲ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ ॥)ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎಡೇದ ಬಸವರಾಜ್‌, ವಕೀಲರು, ಗಾ೦ಧಿನಗರ, ಬಳ್ಳಾರಿ 
ಇವರನ್ನು ಬಳ್ಳಾರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, ಹೊಸಪೇಟೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1480 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 256 ಸಿಎನ್‌ಎಸ್‌ 2006, ಬೆ೦ಗಳೂರು, ದಿನಾ೦ಕ: 3ನೇ ಮೇ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ ಮದ್ದೂರು 
ತಾಲ್ಲೂಕಿನ ಯಡಗನಹಳ್ಳಿ ಸೇವಾ ಸಹಕಾರ ಬ್ಯಾಂಕ್‌ ನಿ ಯಡಗನಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಕರ ಪದಾವಧಿಯು ಚುನಾಯಿತ ಸಮಿತಿಯ 


೧೫೯೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೪, ೨೦೦೬ ಭಾಗ - ೪ಎ 





ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1. ಶ್ರೀಮತಿ ಲಕ್ಷ್ಮಮ್ಮ ಕೋಂ ಎಂ. ಚಿಕ್ಕೋನು, ಗೋಪನಹಳ್ಳಿ, ಮದ್ದೂರು ತಾಲ್ಲೂಕು 
2 ಶ್ರೀ ಬಿ. ಬೊಮ್ಮೇಗೌಡ ಬಿನ್‌ ಬೊಮ್ಮೇಗೌಡ, ಯಡಗನಹಳ್ಳಿ, ಮದ್ದೂರು ತಾಲ್ಲೂಕು 
3. ಶ್ರೀ ಪುಟ್ಟಸ್ವಾಮಿ ಬಿನ್‌ ಬೂದಿ ಹೊ೦ಬಯ್ಯ, ಯಡಗನಹಳ್ಳಿ, ಮದ್ದೂರು ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1481 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 371 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 10ನೇ ಮೇ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ ॥) ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ ನಾಗಮ೦ಗಲ 
ತಾಲ್ಲೂಕಿನ ಲಾಳನಕೆರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. ಲಾಳನಕೆರೆ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಮರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ 
1. ಶ್ರೀ ಹೆಚ್‌.ಎಸ್‌. ಕೃಷ್ಣೇಗೌಡ ತಂದೆ ಶಿವೇಗೌಡ, ಹಡೇನಹಳ್ಳಿ, ಲಾಳನಕೆರೆ ಅಂಚೆ, ನಾಗಮಂಗಲ ತಾ: 
2. ಶ್ರೀಮತಿ ತಂಗಮ್ಮ ಕೋಂ ಅಮಾಸೇಗೌಡ, ಬಲ್ಲಾವಳ್ಳಿ, ಲಾಳನಕೆರೆ ಅಂಚೆ, ನಾಗಮಂಗಲ ತಾ: 
3. ಶ್ರೀ ಚಲುವಯ್ಯ ತಂದೆ ಜವರಯ್ಯ ಲಾಳನಕೆರೆ ಅಂಚೆ, ನಾಗಮಂಗಲ ತಾ: ಮಂಡ್ಯ ಜಿಲ್ಲೆ, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1482 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 401 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 11ನೇ ಮೇ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 19599 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಮತ್ತು ತಾಲ್ಲೂಕಿನ 
ಚಿತ್ರದುರ್ಗ ನಗರ ವಿವಿದೋದ್ದೇಶ ಸಹಕಾರ ಸಂಘ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1. ಶ್ರೀ ಈ ಮಂಜುನಾಥ್‌ ಬಿನ್‌ ಶ್ರೀ ಈಶ್ವರಪ್ಪ ಬುರುಜನಹಟ್ಟೆ, ಚಿತ್ರದುರ್ಗ 
2. ಶ್ರೀ ತಿಪ್ಪೇಸ್ವಾಮಿ ಬಿನ್‌ ಶ್ರೀ ವೆಂಕಟೇಶಪ್ಪ, ಬುರುಜನಹಟ್ಟಿ, ಚಿತ್ರದುರ್ಗ 
3. ಶ್ರೀಮತಿ ನಾಗಲಕ್ಷ್ಮಿ ಕೋ ಕೆ. ಮಂಜುನಾಥ, ತಾ.ಆಸುಬೀದಿ, ಚಿತ್ರದುರ್ಗ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1483 ಬಿ.ಎಸ್‌. ಜಾಪಾಲಿ 
ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 598 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 19599 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ನರಸಿಂಹರಾಜಪುರ ತಾಲ್ಲೂಕಿನ 
ವಿವಿಧ 06 ಸಹಕಾರ ಸಂಘಗಳ ಬ್ಯಾಂಕುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 


ಭಾಗ - ೪ಎ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಸೆಪ್ಟೆಂಬರ್‌ ೧೪, ೨೦೦೬ ೧೫೯೭ 





ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, ಮುತ್ತಿನಕೊಪ್ಪ 
1. ಶ್ರೀ ಷಣ್ಮುಖ, ಕೊರಲಕೊಪ್ಪ 
2. ಶ್ರೀಮತಿ ಶಾಂತ ಕೋಂ ಕೃಷ್ಣಶೆಟ್ಟಿ ಜನತಾ ಕಾಲೋನಿ, ಮುತ್ತಿನಕೊಪ್ಪ ನರಸಿಂಹರಾಜಪುರ ತಾ: 
3. ಶ್ರೀ ಎಸ್‌. ನಾಗರಾಜ್‌ ಬಿನ್‌ ಹನುಮ೦ತಭೋವಿ, ಜನತಾ ಕಾಲೋನಿ, ಮುತ್ತಿನಕೊಪ್ಪ ನರಸಿಂಹರಾಜಪುರ ತಾ: 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, ನರಸಿಂಹರಾಜಪುರ 
1 ಶ್ರೀ ಕುಮಾರ್‌ ಶೆಟ್ಟಿ ಕೊಪ್ಪ 
2. ಶ್ರೀಮತಿ ಶರಾವತಿ ಸೀತಾರಾಂ, ಬಡಗಬೈಲು 
3. ಶ್ರೀ ರತ್ನೇಶ, ಮೀನು ಕ್ಯಾಂಪ್‌, ನರಸಿಂಹರಾಜಪುರ 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ. ಸೀತೂರು 
ಶ್ರೀ ಸತೀಶ ಹ೦ತವಾನಿ, ಹಳ್ಳಿ ಬೈಲು, ಸೀತೂರು 
ೇಮತಿ ಲೋಲಾಕ್ಷಮ್ಮ ಕೋಂ ವೆಂಕಟರಮಣ, ಕಮಲಾಪುರ, ಸೀತೂರು 
ೇ ಸಿಜು ಬಿನ್‌ ತಂಗಪ್ಪನ್‌, ಕೈಮರ 
ಸೇವಾ ಸಹಕಾರ ಸಂಘ ನಿಯಮಿತ, ಕಾನೂರು 
€ ವಿಶ್ವನಾಥ್‌, ಹಳೆಹಳ್ಳಿ 
€ಮತಿ ಕಾವೇರಮ್ಮ ಕೋಂ ಗೋಪಾಲಕೃಷ್ಣ ಕಟ್ಟೆಮನೆ, ನರಸಿಂಹರಾಜಪುರ ತಾಲ್ಲೂಕು 
ೇ ಜಿ.ಕೆ.ಮೂರ್ತಿ 
ಸೇವಾ ಸಹಕಾರ ಸಂಘ ನಿಯಮಿತ, ಬಾಳೆಹೊನ್ನೂರು 
ೇ ಕೆ.ಎನ್‌. ಸದಾಶಿವ, ಕಾರಗದ್ದೆ ಬಾಳೆಹೊನ್ನೂರು 
ೇೀಮತಿ ಎ.ಎಂ ಸರೋಜ ಪ್ರಕಾಶ್‌, ಬಾಳೆಹೊನ್ನೂರು 
€ ಗಣೇಶ್‌ ಬನ್ನೂರು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಸಹಕಾರ ಬ್ಯಾಂಕ್‌ ನಿ, ನರಸಿಂಹರಾಜಪುರ 
1. ಶ್ರೀ ರಘು, ಮಾಗುಂದಿ 
2. ಶ್ರೀ ನಾಗರಾಜ್‌ ಬಿನ್‌ ಸೂರಪ್ಪ ಬಿ. ಹೆಚ್‌. ಕೈಮರ 
3. ಶ್ರೀಮತಿ ಗೀತಾ ಕೋಂ ಗುರುಮೂರ್ತಿ ಮೂಡಬಾಗಿಲು 


1 
2. 
3 


ವ್ಯವಸಾ 


1, 
2 
3. 


(00 (೧09 (೧ ೭ ೪113 Bee 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1484 ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 597 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲ್ಲೂಕಿನ ವಿವಿಧ 
10 ಸಹಕಾರ ಸಂಘ! ಬ್ಯಾಂಕುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. 
ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಹಿರೇಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
1. ಶ್ರೀ ಯೋಗೀಶ ಬಿನ್‌ ಹನುಮಯ್ಯ ಹಿರೇಗದ್ದೆ ಅಂಚೆ 
2. ಶ್ರೀಮತಿ ಶೆಶಿಕಲಾ ಕೋಂ ಶ್ರೀನಿವಾಸ ಉಳುವೆ, ಹಿರೇಗದ್ದೆ ಅಂಚೆ 
3. ಶ್ರೀ ರತ್ನಾಕರ, ಕೆ ಹೆಚ್‌ ಬಿನ್‌ ಹೂವಪ್ಪಗೌಡ ಕೆಂಕಿ, ಹಿರೇಗದ್ದೆ ಅಂಚೆ 
ಹೇರೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, 
1. ಶ್ರೀ ಮಂಜಯ್ಯ ಕುಂಬತ್ತಿ ಕಾಲೋನಿ, ಹೇರೂರು ಅಂಚೆ 
2. ಶ್ರೀಮತಿ ಸುಮಿತಾ ಕೋಂ ಶ್ರೀ ಹಾಲಪ್ಪಗೌಡ ಹಳ್ಳಿಕೆರೆ, ಹೆರೂರು ಅಂಚೆ 
3. ಶ್ರೀ ಚನ್ನಕೇಶವ, ಬರಗಲ್‌, ಕಟ್ಟೆಗದ್ದೆ, ಹೇರೂರು ಅಂಚೆ 
ಕೆಸವೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, 
1. ಶ್ರೀ ಅನಂತ ಬಿನ್‌ ಗುರುಮೂರ್ತಿ, ಕೆಸವೆ ಅಂಚೆ, ಕೊಪ್ಪ ತಾಲ್ಲೂಕು 
2. ಶ್ರೀಮತಿ ಯಶೋದ ಕೋಂ ಗುರುಮೂರ್ತಿ ಕಾಡಕೇರೆ, ಕೆಸವೆ ಅಂಚೆ, ಕೊಪ್ಪ ತಾಲ್ಲೂಕು 
3. ಶ್ರೀ ಮಂಜುನಾಥ ಬಿನ್‌ ಸೂರಪ್ಪ ನಾಯಕ್‌, ಮಾತುಗಾರ, ಕೆಳಕೊಳ್ಳಿ ಅಂಚೆ, ಕೊಪ್ಪ ತಾ: 


೧೫೯೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೪, ೨೦೦೬ ಭಾಗ - ೪ಎ 





ಜಯಪುರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ. 
1 ಶ್ರೀ ರಾಮಕೃಷ್ಣ ಭಟ್ಟರು, ಸುಭಾಷ್‌ ರಸ್ತೆ ಜಯಪುರ 
2 ಶ್ರೀಮತಿ ಶೋಭ ಕೋಂ ಚಂದ್ರ, ಅಲಗೇಶ್ವರ ರಸ್ತೆ ಜಯಪುರ 
3. ಶ್ರೀ ಸತ್ಯನಾರಾಯಣ, ಅಲಗೇಶ್ವರ ರಸ್ತೆ ಜಯಪುರ 
ಕಟ್ಟೆಮನೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, 
1. ಶ್ರೀ ತಮ್ಮಯ್ಯ ಬಿನ್‌ ಮರಿಯಪ್ಪಗೌಡ, ಕುಳಗಾರು, ಬೆಳವಿನಕುಡಿಗೆ ಅಂಚೆ, ಕೊಪ್ಪ ತಾ: 
2. ಶ್ರೀಮತಿ ವಿಧ್ಯಾ ಕೋಂ ಶ್ರೀ ಯೋಗೀಶ್‌ ಭಟ್‌, ಮಾಚಿಕೊಪ್ಪ ಕಲ್ಕೆರೆ ಅಂಚೆ ಕೊಪ್ಪ ತಾ: 
3. ಶ್ರೀ ಸತೀಶ, ಜೇಡಿಕೆರೆ, ಲೋಕನಾಥಪುರ ಅಂಚೆ, ಕೊಪ್ಪ ತಾಲ್ಲೂಕು 
ಅತ್ತಿಕೊಡಿಗೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, 
1 ಶ್ರೀ ಶೇಖರ, ಜನತಾ ಕಾಲೋನಿ, ಬಿಳಲಕೊಪ್ಪ ಅಂಚೆ, ಕೊಪ್ಪ ತಾಲ್ಲೂಕು 
2. ಶ್ರೀಮತಿ ಪ್ರೇಮ ಕೋಂ ರಂಗನಾಥ ಬೈರೇದೇವರು, ಶಾಂತಿಗ್ರಾಮ ಅಂಚೆ, ಕೊಪ್ಪ ತಾಲ್ಲೂಕು 
3. ಶ್ರೀ ಹೆಚ್‌.ಎಸ್‌.ನಾಗಭೂಷಣ್‌, ಕಸ್ತೂರಿ ನಿಲಯ, ಹತ್ತನ ಕೊಡಿಗೆ, ಬಿಳಲಕೊಪ್ಪ ಅಂಚೆ ಕೊಪ್ಪ ತಾಲ್ಲೂಕು 
ಅಸಗೋಡು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ. 
1 ಶ್ರೀ ಚಂದ್ರಶೇಖರ ಶರ್ಮ, ಹೊಸಕೊಪ್ಪ ಅಂಚೆ, ಕೊಪ್ಪ ತಾಲ್ಲೂಕು 
2. ಶ್ರೀ ರಾಮ ಎ.ಜಿ.ಕಟ್ಟೆ ಹೊಸಕೊಪ್ಪ ಅಂಚೆ, ಕೊಪ್ಪ ತಾಲ್ಲೂಕು 
3. ಶ್ರೀಮತಿ ಸುನಂದ ಕೋಂ ಶ್ರೀ ರಮೇಶ್‌ ಬೇರುಕೊಡಿಗೆ, ಹೊಸಕೊಪ್ಪ ಅಂಚೆ, ಕೊಪ್ಪ ತಾ: 
ತ್ರೀ ರಾಮಸೇವಾ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿಯಮಿತ, ಕರಿಮನೆ, ಕೊಪ್ಪ ತಾಲ್ಲೂಕು. 
1. ಶ್ರೀಮತಿ ವಾಣಿ ಬಾಸ್ಕರ್‌, ನಿಡುವಾಣಿ ಅಂಚೆ, ಶಾಂತಿಪುರ, ಹೇರೂರು ವಿ.ಪಿ 
2. ಶ್ರೀ ಶಿವಾನಂದ ರಾವ್‌, ಅಂಜಲಿ, ಹಿರೆಗದ್ದೆ ಅಂಚೆ, ಕೊಪ್ಪ ತಾಲ್ಲೂಕು 
3 ಕುಮಾರಿ ಲತಾ ಕೇರಾಫ್‌ ಸುಕುಮಾರ್‌ ಕರ್ಕೆರಾ, ಸೋಮೇಶ್ವರ ಟೌನ್‌ ಬಸರಿಕಟ್ಟೆ ಅಂಚೆ, ಕೊಪ್ಪ ತಾ: 
ಕೊಪ್ಪ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, 
1 ಶ್ರೀ ಅರುಣ ಬಿನ್‌ ಕೆ.ಜಿ. ಚಿನ್ನಯ್ಯ, ಕೂಸುಗೊಳ್ಳಿ, ಗುಣವಂತೆ ಅಂಚೆ 
2. ಶ್ರೀಮತಿ ಗೀತಾ ಕೋಂ ಪ್ರಭಾಕರ, ಕುಂಬ್ರಿ ಬಿಟ್ಟು ಕಾಚಗಲ್‌ ಅಂಚೆ ಕೊಪ್ಪ ತಾ: 
3. ಶ್ರೀ ಬಾಲೂನಾಯ್ಕ ಬಿನ್‌ ವಾಸುನಾಯ್ಕ ಕೆಳಗಿನ ಬೈಲು, ಅಂದಗಾರ ಅಂಚೆ ಕೊಪ್ಪ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1485 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಜ೦ಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾ 147 ಪಿಎಂಎಸ್‌ 2005, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌ 2006 

1872 ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲುನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ರವಿಕುಮಾರ್‌ ಅಂದ್ಲಿ ಇವ್ಯಾಂಜಲಿಕಲ್‌ 
ಚರ್ಚ್‌ ಆಫ್‌ ಇಂಡಿಯಾ, ಗಂಗಾವತಿ ತಾಲ್ಲೋಕು ಕೊಪ್ಪಳ ಜಿಲ್ಲೆ, ಗಂಗಾವತಿ - 583227 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಕರ್ನಾಟಕ ವಿವಾಹ 
ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 1486 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 270 ಮುನೋಮು 2006, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2006 

ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-4) ಕಲು 9 (1)ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ ನಿಯಮಗಳು 
1958ರ ನಿಯಮ 11-ಎ(3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮೆ: ಆರ್‌ಪಿಜಿ ಕೇಬಲ್ಸ್‌ ಲಿಮಿಟೆಡ್‌ ಇವರು ಒಟ್ಟು 
ರೂ.34,04,00,000- ರೂಪಾಯಿಗಳ ಮೌಲ್ಯ ಷೇರುಗಳನ್ನು ವಿತರಿಸಲು ತಗಲುವ ಮುದ್ರಾಂಕ ಶುಲ್ಕ ರೂ.3,40,400/- (ಮೂರು ಲಕ್ಷದ ನಲವತ್ತು 
ಸಾವಿರದ ನಾನೂರು ರೂಪಾಯಿಗಳು ಮಾತ್ರ) ಗಳನ್ನು ದಿನಾಂಕ: 4.8.2006 ರಂದು ಸಂದಾಯಿಸಿರುತ್ತಾರೆಂದು ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 270 ಮುನೋಮು 2006, ದಿನಾಂಕ: 11.8.2006ರ ಪ್ರಕಾರ ಸಂಚಿತ ಮುದ್ರಾಂಕ ಶುಲ್ಕವನ್ನು 
ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಲು ಸರ್ಕಾರವು ಅನುಮತಿ ನೀಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಸೆಪ್ಟೆಂಬರ್‌ ೧೪, ೨೦೦೬ ೧೫೯೯ 





ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ (3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ಧಿಷ್ಟ ಸಂಖ್ಯೆಯ ಷೇರುಗಳ 
ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 11-ಎ (4ರ ಪ್ರಕಾರ ಸರ್ಕಾರದ 
ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, ದಾಖಲೆಗಳನ್ನು ಪರಿಶೀಲಿಸಲು ಮತ್ತು 
ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರಮೇಶ್‌ ಕೆ. ಜಾಗೀರ್‌ದಾರ್‌ 
ಪಿ.ಆರ್‌. 1487 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ಅಧಿಸೂಚನೆ 
ಸಂಖ್ಯೆ: ಕಂಇ 37 ಎಲ್‌ಆರ್‌ಎ 2005, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2006 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲಂ 48ರ ಉಪ ಕಲು 
(1) ರಿಂದ (3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ತಾಲ್ಲೂಕು ಮತ್ತು ಆನೇಕಲ್‌ 
ತಾಲ್ಲೂಕು ಭೂನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡ ಅಧಿಕಾರೇತರ ಸದಸ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ಸದರಿ ಭೂನ್ಮಾಯ ಮಂಡಳಿಯನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 
ಬೆಂಗಳೂರು ದಕ್ಷಿಣ ತಾಲ್ಲೂಕು ಭೂನ್ಯಾಯ ಮಂಡಳಿ 
ಭೂನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
1. ಶ್ರೀ ಎಲ್‌. ಕೃಷ್ಣಪ್ಪ ಬಿನ್‌ ಲಿಂಗಯ್ಯ ಅಜ್ಜನಹಳ್ಳಿ, 
ದಾಖಲೆ, ತಾವರೆಕೆರೆ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಬೆಂಗಳೂರು ನಗರ ಜಿಲ್ಲೆ. (ಪ.ಜಾ.) 








ಬೆಂಗಳೂರು ದಕ್ಷಿಣ ತಾಲ್ಲೂಕು, 2. ಶ್ರೀ ಎಸ್‌. ನಾಗರಾಜು ಬಿನ್‌ ಶಿವಶಂಕರಯ್ಯ, ನಂ.260, 
ಬೆಂಗಳೂರು ನಗರ ಜಿಲ್ಲೆ. 7ನೇ ಮುಖ್ಯರಸ್ತೆ, 4ನೇ ಅಡ್ಡರಸ್ತೆ, ಕಾವೇರಿನಗರ, ಬನಶಂಕರಿ, 


2ನೇ ಹಂತ, ಬೆಂಗಳೂರು-70, ಬೆಂಗಳೂರು ನಗರ ಜಿಲ್ಲೆ. 

3. ಶ್ರೀ ಕೆ.ಎನ್‌. ಶಶಿಭೂಷಣ್‌ ಬಿನ್‌ ಲೇಟ್‌ ನಂಜುಂಡಪ್ಪ, 
ಕೊತ್ತನೂರು ಸೆಂಟ್‌ ಜೋಸೆಫ್‌ ಕಾಲೇಜ್‌ ಅಂಚೆ, 
ಬೆಂಗಳೂರು ನಗರ ಜಿಲ್ಲೆ. 

ಆನೇಕಲ್‌ ತಾಲ್ಲೂಕು ಭೂನ್ಯಾಯ ಮಂಡಳಿ 

ಭೂನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 

1. ಶ್ರೀ ಶ್ರೀನಿವಾಸ ರೆಡ್ಡಿ ಬಿನ್‌ ಚಿಕ್ಕಮುನಿಸ್ವಾಮಿರೆಡ್ಡಿ, 
ಹಂದೇನಹಳ್ಳಿ, ಸರ್ಜಾಪುರ ಹೋಬಳಿ, ಆನೇಕಲ್‌ ತಾಲ್ಲೂಕು, 
ಬೆಂಗಳೂರು ನಗರ ಜಿಲ್ಲೆ. 

ಆನೇಕಲ್‌ ತಾಲ್ಲೂಕು, 2. ಶ್ರೀ ಬಿ. ರಮೇಶ್‌ ಬಿನ್‌ ಬಸವರಾಧ್ಯ, 

ಬೆಂಗಳೂರು ನಗರ ಜಿಲ್ಲೆ. ರಾಜರಾಜೇಶ್ವರಿ, ಮೆಡಿಕಲ್ಸ್‌, ಗ್ರಾಮಪಂಚಾಯಿತಿ ಹತ್ತಿರ, 
ಜಿಗಣಿ ಹೋಬಳಿ, ಆನೇಕಲ್‌ ತಾಲ್ಲೂಕು, 
ಬೆಂಗಳೂರು ನಗರ ಜಿಲ್ಲೆ. 

3. ಶ್ರೀ ರಾಮಕೃಷ್ಣ ಬಿನ್‌ ಮಾದಯ್ಯ, 
ಗರಟಗನಬೆಲ್‌, ಕಸಬಾ ಹೋಬಳಿ, ಬೆಂಗಳೂರು ಜಿಲ್ಲೆ. 

4. ಶ್ರೀ ನಾರಾಯಣಪ್ಪ ಬಿನ್‌ ಮೂಗಪ್ಪ (ಪ.ಜಾತಿ) 
ಯಾರಂಡಹಳ್ಳಿ ಗ್ರಾಮ ಜಿಗಣಿ ಹೋಬಳಿ, ಆನೇಕಲ್‌ ತಾಲ್ಲೂಕು, 
ಬೆಂಗಳೂರು ನಗರ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾಮುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಚಿಕ್ಕರಾಜು 
ಪಿ.ಆರ್‌. 1488 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸುಧಾರಣೆ) 
ಅಧಿಸೂಚನೆ ಸಂಖ್ಯೆ: ಕಂಇ 49 ಎಲ್‌ಆರ್‌ಎ 2006, ಬೆಂಗಳೂರು, ದಿನಾಂಕ: 29ನೇ ಜುಲೈ 2006 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲು 48ರ ಉಪ ಕಲು 

(1) ರಿಂದ (3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲ್ಲೂಕು, ಮುಧೋಳ ತಾಲ್ಲೂಕು, ಬೀಳಗಿ 

ತಾಲ್ಲೂಕು, ಬಾಗಲಕೋಟೆ ತಾಲ್ಲೂಕು ಮತ್ತು ಹುನಗುಂದ ತಾಲ್ಲೂಕು ಭೂ ಭೂನ್ಯಾಯ ಮಂಡಳಿಗಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ 

ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡ ಅಧಿಕಾರೇತರ ಸದಸ್ಯರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂನ್ಯಾಯ ಮಂಡಳಿಯನ್ನು ಪುನರ್‌ ರಚಿಸಿ 
ಆದೇಶ ಹೊಡಡಿಸಿದೆ. 























೧೬೦೦ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೪, ೨೦೦೬ 


ಭಾಗ - ೪ಎ 





ಜಮಖಂಡಿ ತಾಲ್ಲೂಕು ಭೂ ನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಜಮಖಂಡಿ ತಾಲ್ಲೂಕು (ಬಾಗಲಕೋಟೆ ಜಿಲ್ಲೆ) 


ಶ್ರೀ ದಿಲೀಪ, ಜೋಗದಂಡೆ, (ಪರಿಶಿಷ್ಟ ಜಾತಿ) 

ಸಾ: ಜಮಖಂಡಿ, ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ಶ್ರೀ ಗುರಪಾದ ಕೌಜಲಗಿ, 

ಸಾ: ಜಮಖಂಡಿ, ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ಶ್ರೀ ಬಿ.ಎಂ. ಹನಗಂಡಿ, ಸಾ: ಬನಹಟ್ಟಿ, 

ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

ಶ್ರೀ ಪ್ರಫುಲ್‌ ದೇಶಪಾಂಡೆ, 

ಸಾ: ತೇರದಾಳ, ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 





ಮುಧೋಳ ತಾಲ್ಲೂಕು ಭೂನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಮುಧೋಳ ತಾಲ್ಲೂಕು (ಬಾಗಲಕೋಟೆ ಜಿಲ್ಲೆ) 


ಶ್ರೀ ಗಣಪತಿ ಸಿ. ಮಾದರ, 

ಸಾ: ಮಾರಾಪೂರ, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ಶ್ರೀಮತಿ ಸುಶೀಲಾ ರಂಗನಾಥ, (ಪ. ಜಾತಿ) 

ಸಾ: ಮುಧೋಳ, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

ಶ್ರೀ ಆರ್‌.ಎಂ. ಪಾಟೀಲ, 

ಸಾ: ಮುಧೋಳ, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

ಶ್ರೀ ಗಿರಿಯಪ್ಪಗೌಡ ಬಸವನಗೌಡ ಪಾಟೀಲ್‌, 

ಸಾ: ಮಲ್ಲಾಪುರ ಪಿ.ಬಿ. ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 





ಬೀ 


ಳಗಿ ತಾಲ್ಲೂಕು ಭೂನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಬೀಳಗಿ ತಾಲ್ಲೂಕು (ಬಾಗಲಕೋಟೆ) 


2 


ಸಂಕಪ್ಪ ಗಣಪ್ಪ ಒಡೆಯರ 
ದ್ಲಾಪೂರ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

ಮೇಶ ಬಸಪ್ಪ ಹುದ್ದಾರ 

ಸಾ: ಶಿರಗುಪ್ಪಿ: ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. ಪ.ಜಾತಿ 
ಅಪ್ಪಾ ಸಹೇಬ ದೇಸಾಯಿ, 

ಸಾ:ಕೊರ್ತಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

ಶ್ರೀ ಫಕೀರಪ್ಪ ರಾಮಪ್ಪ ಬಿಸನಾಳ, 

ಸಾ: ಅರಕೇರಿ, ಬೀಳಗಿ ತಾಲ್ಲೂಕು, ಬಾಗಲೋಟೆ ಜಿಲ್ಲೆ, ಪ. ಜಾತಿ. 


ಶಂ 


ಶಿ ಶ್ರಿಳ ಶ್ಲ 
[eb 


೫ 





ಬಾಗಲಕೋಟೆ ತಾಲ್ಲೂಕು ಭೂನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಬಾಗಲಕೋಟೆ ತಾಲ್ಲೂಕು, ಭೂನ್ಯಾಯ 
ಮಂಡಳಿ, ಬಾಗಲಕೋಟೆ ಜಿಲ್ಲೆ. 


ಶ್ರೀ ಎ.ಜಿ. ಕೊಪ್ಪ, ನ್ಯಾಯವಾದಿಗಳು, 

ಸಾ:ಬಾಗಲಕೋಟೆ, ಬಾಗಲಕೋಟೆ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ಶ್ರೀ ಬಸವರಾಜ ರಾಜುರ, 

ಸಾ: ಬಾಗಲಕೋಟೆ ತಾಲ್ಲೂಕು, ಬಾಗಲೋಟೆ ಜಿಲ್ಲೆ 





ಹುನಗುಂದ ತಾಲ್ಲೂಕು ಭೂನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಹುನಗುಂದ ತಾಲ್ಲೂಕು ಭೂನ್ಯಾಯ ಮಂಡಳಿ, 
ಬಾಗಲಕೋಟೆ ಜಿಲ್ಲೆ 








ಶ್ರೀ ಡಿ.ಬಿ. ದೇಶಪಾಂಡೆ, 

ಸಾ:ಹುನಗುಂದ, ಹುನಗುಂದ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ಡಾ:ನಾರಾಯಣ ಒನಕಿ, 

ಸಾ:ಇಲಕಲ್ಪ, ಹುನಗುಂದ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ಶ್ರೀ ದೊಡ್ಡಪ್ಪ ಮಲ್ಲೇಶಪ್ಪ ಬೇಗಾರ, 

ಸಾ:ತಾರವಾಳ, ಹುನಗುಂದ ತಾಲ್ಲೂಕು, ಪ.ಜಾತಿ. 
ಬಾಗಲಕೋಟೆ ಜಿಲ್ಲೆ. 





ಪಿ.ಆರ್‌. 1489 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸುಧಾರಣೆ) 





